CPMG/ KA/ BG-GPO/13/2003-2005 





ಸಶಿ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 





ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಫೆಬ್ರವರಿ ೧೭, ೨೦೦೫ (ಮಾಘ ೨೮ ಶಕ ವರ್ಷ ೧೯೨೬) ಸಂಚಿಕೆ ೭ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಉಪವಿಭಾಗಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ತಿದ್ದುಪಡಿ ಅಧಿಸೂಚನೆ 
ಸಂ: ಎಲ್‌ಎಕ್ಯೂ:ಬಿಆರ್‌ಪಿ:ಎಸ್‌ಆರ್‌:1/03-04 ದಿನಾಂಕ: 25ನೇ ಜನವರಿ 2005 

ಹರಿಹರ ತಾಲ್ಲೂಕು ಮಲೆಬೆನ್ನೂರು ಹೋಬಳಿ ಬೂದಿಹಾಳು ಗ್ರಾಮದ ರಿ.ಸ.ನಂ. 1/1 ಹಾಗೂ ಇತರೆ ಸೇರಿ ಒಟ್ಟು 8-14 ಎಕರೆ 
ಜಮೀನನ್ನು ದೇವರಬೆಳಕೆರೆ ಪಿಕಪ್‌ ಮುಳುಗಡೆ ಯೋಜನೆಯ ಸಲುವಾಗಿ ಭೂ ಸ್ವಾಧೀನ ಪಡಿಸಿಕೊಳ್ಳುತ್ತಿರುವ ಪ್ರಕರಣದಲ್ಲಿ ಹೊರಡಿಸಲಾದ ಭೂ 
ಸ್ವಾಧೀನ ಕಾಯ್ದೆಯ ಕಲಂ-4(1)ರ ಪ್ರಾಥಮಿಕ ಅಧಿಸೂಚನೆಯಲ್ಲಿ “ಆಶ್ರಯ ಯೋಜನೆಯ ಸಲುವಾಗಿ” ಎಂದು ತಪ್ಪಾಗಿ ಬೆರಳಚ್ಚಾಗಿದ್ದು, ಅದನ್ನು 
“ದೇವರಬೆಳಕೆರೆ ಪಿಕಪ್‌ ಮುಳುಗಡೆ ಯೋಜನೆಯ ಸಲುವಾಗಿ” ಎಂದು ಸರಿಪಡಿಸಿಕೊಂಡು ಓದಿಕೊಳ್ಳತಕ್ಕದ್ದು. 

ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, 
ಪಿ.ಆರ್‌. 48 ದಾವಣಗೆರೆ ಉಪವಿಭಾಗ (ಬಿಆರ್‌ಪಿ). 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ: 42: ಭೂಸ್ವಾತು: 2004 ದಿನಾಂಕ: 13ನೇ ಜನವರಿ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ 
ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: 
ಎಲ್‌ಎಕ್ಕೂ:ಎಸ್‌ಆರ್‌:50/03-04 ದಿನಾಂಕ: 16.3.2004ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 
5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 61ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ 
ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ 
ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು 
ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ 
ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ 
ಕಛೇರಿಯಲ್ಲಿ ಇಡಲಾಗಿದೆ. 


(೮೯) 
























































೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೦೫ ಭಾಗ - ೬ 
ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲೂಕು: ಗುಬ್ಬಿ ಹೋಬಳಿ: ಸಿ. ಎಸ್‌. ಪುರ ಗ್ರಾಮ: ಅಂಕಳಕೊಪ್ಪ, ದೊಳ್ಳೇನಹಳ್ಳಿ, ಹನುಮಂತಪುರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. ಗ್ರಾಮ: ಅಂಕಳಕೊಪ್ಪ 

1. |ಇಮಾಂಸಾಬ್‌ ಬಿನ್‌ ಹಯತ್‌ಬಿ, ಮೊಹದೀನ್‌ಸಾಬ್‌, ಅಲಿವಸಾಬ್‌ 50:1 ಖುಷ್ಕಿ | ಬೋರಪ್ಪನ 51:3 50:1 50:2 0-34 1-18 
ಮೈಮುನಾಭಿಯಮ್ಮ ಕೋಂ ಅಬ್ದುಲ್‌ ಸಾಬ್‌ ಜಾನ್‌ಸಾಬ್‌, ಮೊಹದೀನಾಬ್‌, ಹಳ್ಳಿ ಗಡಿ 52:4 ಉಳಿಕೆ 
ರಹೀಸಾಬ್‌ ಅಬ್ದುಲ್‌ ಬುಡೇನ್‌ಸಾಬ್‌, ಅಜೀಜ್‌ಸಾಬ್‌ 

ಮೈಮುನಾಭಿಯಮ್ಮ 

2. |ಶೀಗಳ್ಳಗೌಡ ಬಿನ್‌ ಸೈಯದಾಲಿ, ಶುಕ್ರೂವಸಾಬ್‌ ಪ್ಯಾರುಸಾಬ್‌, 50:2 ನ 4 52:4 50:1 ಉಳಿಕೆ 0-34 1-18 
ಶ್ರೀಗಳ್ಳಿಗೌಡ ಮೊಹದ್ದೀನಸಾಬ್‌ 

3. |ಜಿ. ನರಸಿಂಹಯ್ಯ ಬಿನ್‌ ಜಿ. ನರಸಿಂಹಯ್ಯ ಜಿ ೯ 50:1,2 3 ಉಳಿಕೆ | 52:2,4,3, 0-16 0-59 
ಗಿರಿಗೌಡ 1 

4. |ಎಲ್‌. ತಿಮ್ಮೇಗೌಡ ಬಿನ್‌ ಲಕ್ಕೇಗೌಡ | ಎಲ್‌. ತಿಮ್ಮೇಗೌಡ 52:4 ೪ 50:2 52:3 51:3 ಉಳಿಕೆ 0-05 0-20 

5. |ಎಲ್‌. ತಿಮ್ಮೇಗೌಡ ಬಿನ್‌ ಲಕ್ಶೇಗೌಡ | ಎಲ್‌. ತಿಮ್ಮೇಗೌಡ 52:3 ಡೆ 52:4 52:2 51:3 ik 0-05 0-16 

6. |ಎಲ್‌. ತಿಮ್ಮೇಗೌಡ ಬಿನ್‌ ಲಕ್ಕೇಗೌಡ | ಎಲ್‌. ತಿಮ್ಮೇಗೌಡ 52:2 is 5223 52:1 51:3 ನಃ 0-05 0-16 

7. [ನಾರಾಯಣ ಬಿನ್‌ ಕಲುವೀರಯ್ಯ ಜವರಯ್ಯ, ತಮ್ಮಯ್ಯ 5241 ಚ 52:2 3 51:3 | 0-05 0-16 

8. |ಬಡಗಿ ಇನಾಂ, ಕೊಂಡೇಗೌಡ ಬಿನ್‌ ಕೊಂಡೇಗೌಡ ಎ. ಸಿ. ಬಂಡೀಗೌಡ 3 52:1 2:1 ಉಳಿಕೆ 2 0-16 0-59 
ಚಿಕ್ಕತಿಮ್ಮೇಗೌಡ ಎ.ಸಿ.ತಿಮ್ಮಪ್ಪ 51:3 

9. ಕೆ. ಶ್ರೀನಿವಾಸಗೌಡ ಬಿನ್‌ ಕೆ. ಶ್ರೀನಿವಾಸಗೌಡ 2:1 | 3 1:3 ಚ ಕ 0-07, 0-28 
ಕೊಂಡೇಗೌಡ 

10. |ತಿಮಪ್ಪ ಬಿನ್‌ ಟಿ. ಮಾಸ್ತಿಗೌಡ ತಿಮಪ್ಪ ಎ.ಎಂ. ರಾಮಣ್ಣ 1:3 | 2:1 1:2 ಟೆ | 0-03 0-12 
ಎ.ಎಂ. ರಾಮಣ್ಣ ಬಿನ್‌ 
ಟಿ.ಮಾಸಿಗೌಡ 

11. |ಮಾಸ್ತಿಗೌಡ ಬಿನ್‌ ತಿಮ್ಮೇಗೌಡ ತಿಮಪ್ಪಗೌಡ ಎ.ಎಂ. ರಾಮಣ್ಣ 122 Fi 1:3 53 ಈ | 0-07 0-27 
ಎ.ಎಂ.ರಾಮಣ್ಣ ಬಿನ್‌ 
ಟಿ. ಮಾಸ್ತಿಗೌಡ 

12. |ಎ. ಎಂ. ಮುನಿಯಪ್ಪ ಬಿನ್‌ ಎ. ಎಂ. ಮುನಿಯಪ್ಪ 53 | 1:2 52 4 ಡೆ 0-06 0-23 
ಟಿ. ಮಾಸ್ತಿಗೌಡ 

13. | ಬಂಡಿತಿಮ್ಮೇಗೌಡ, ರುದ್ರಮ್ಮಕೋಂ (ರುದ್ರಮ್ಮ ಕ್ಲಿ ಚ 5:3 226:4 4 4 0-03 0-11 
ತಿಮ್ಮಯ್ಯ 



















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೦೫ ೯೧ 
1 2 3 4 5 6 7 8 9 10 1] 
14. | ತಿಮ್ಮಯ್ಯ ಬಿನ್‌ ತಿಮ್ಮೇಗೌಡ, ಗಂಗಮ್ಮ | ಡಿ. ತಿಮ್ಮೇಗೌಡ, ತಮ್ಮಮ್ಮ ಗಂಗಮ್ಮ 226:4 |. ಕು 226:3 ೯ ik 0-07 0-25 
ಬಿನ್‌ ಮಾಸ್ತಿಗೌಡ, ಬೋರಮ್ಮ ಕೋಂ | ಬೋರಮ್ಮ ಆನಂದಕುಮಾರ್‌ 
ಜವರೇಗೌಡ, ಆನಂದಕುಮಾರ್‌ ಬಿನ್‌ 
ಏ. ಪುಟ್ಟಸ್ತಾಮಿ 

15. | ಆನಂದಕುಮಾರ್‌ ಬಿನ್‌ ಆನಂದಕುಮಾರ್‌ 226:3 is 226:4 227 4 § 0-021, 0-08 
ವಿ. ಪುಟ್ಟಸ್ತಾಮಿ 

16. | ಬಂಡಿತಿಮ್ಮೇಗೌಡ ಬಿನ್‌ ತಿಮ್ಮೇಗೌಡ | ಬಂಡೀಗೌಡ, ಚೌಡೇಗೌಡ 227 ಜಿ 226:3 228:1 | ಷೆ 0-10 0-35 
ಚೌಡೇಗೌಡ ಬಿನ್‌ ದೊಡ್ಡತಿಮ್ಮೇಗೌಡ 

17. |ಪೀರ್‌ಸಾಬ್‌ ಬಿನ್‌ ಬುಡೇನ್‌ಸಾಬ್‌, (ಡಿ. ತಿಮ್ಮೇಗೌಡ, ಕೊಂಡೇಗೌಡ ಪೀರ್‌ಸಾಬ್‌| 2281 ಸ 227 229 44 "ಸ 0-10 0-35 
ಬರಡಿತಿಮ್ಮೇಗೌಡ ಬಿನ್‌ 
ಕೊಂಡೇಗೌಡ, ಕೊಂಡೇಗೌಡ ಬಿನ್‌ 
ದೊಡ್ಡತಿಮ್ಮೇಗೌಡ 

18. [ನಂಜೇಗೌಡ ಬಿನ್‌ ಹುಚ್ಚೇಗೌಡ ಎ.ವಿ. |ಎ. ವಿ. ಗಂಗಣ್ಣ, ನಂಜೇಗೌಡ ಬೆಟ್ಟಸ್ಟಾಮಯ್ಯ 229 4 228:1 230:1 | | 0-12 0-41 
ಗಂಗಣ್ಣ ಬಿನ್‌ ವೆಂಕಟೇಗೌಡ ಎನ್‌.  |ವೀರಣ್ಣಗೌಡ ಎನ್‌ ತಿಮಪ್ಪ ಎ. ವಿ. ತಿಮಪ್ಪ 
ವೀರಣ್ಣಗೌಡ ಬಿನ್‌ ಲೇ.ನಂಜುಂಡಯ್ಯ |ಎ. ವಿ. ತಮ್ಮಯ್ಯ 
ತಿಮ್ಮಪ್ಪ ಬಿನ್‌ ಮಾಸ್ತಿಗೌಡ, 
ಬೆಟ್ಟಸ್ವಾಮಯ್ಯ ಬಿನ್‌ ಲೇ. ತಿಮ್ಮಯ್ಯ, 
ಎ.ವಿ. ತಿಮ್ಮಪ್ಪ ಬಿನ್‌ ಲೇ. 
ವೆಂಕಟೇಗೌಡ, ಎ.ವಿ. ತಿಮ್ಮಯ್ಯ ಬಿನ್‌ 
ಲೇ. ವೆಂಕಟೇಗೌಡ 

19. | ತಿಮ್ಮಯ್ಯ ಬಿನ್‌ ತಿಮ್ಮಯ್ಯ ರಂಗಸ್ವಾಮಿ | ತಿಮ್ಮಯ್ಯ, ಚಿಕ್ಕನರಸಮ್ಮ ರಂಗಸ್ವಾಮಿ, 230:1 i 229 230:2 ಬ ನ 0-04 0-14 
ಬಿನ್‌ ಕಳಸಯ್ಯ ಎನ್‌. ವೀರಣ್ಣಗೌಡ |ದಾಸೇಗೌಡ ಎನ್‌ ವೀರಣ್ಣಗೌಡ 
ಬಿನ್‌ ನಂಜುಂಡಯ್ಯ 

20. | ಮೂಡ್ಲಗಿರಯ್ಯ ಬಿನ್‌ ದಾಸೇಗೌಡ ತಿಮ್ಮಯ್ಯ, ರಂಗಸ್ವಾಮಿ ತಿಮಪ್ಪ 230:2 i 230:1 208:4 ks ix 0-031, 0-12 
ರಂಗಸ್ವಾಮಿ ಬಿನ್‌ ಕಳಸಯ್ಯ ತಿಮ್ಮಪ್ಪ 
ಬಿನ್‌ ದಾಸೇಗೌಡ 

21. |ಮಾಸ್ತಿಗೌಡ ಬಿನ್‌ ಚಿಕ್ಕತಿಮ್ಮೇಗೌಡ ಮಾಸ್ತಿಗೌಡ, ಚೌಡೇಗೌಡ 208:4 | 230:2 208:2 ` | 0-06 0-23 
ಚೌಡೇಗೌಡ ಬಿನ್‌ ಚಿಕ್ಕತಿಮ್ಮೇಗೌಡ 

22. |ಕೆ. ಶ್ರೀನಿವಾಸಗೌಡ ಬಿನ್‌ ಕೆ. ಶ್ರೀನಿವಾಸಗೌಡ 208:2 ಸ 208:4 207:5 is ik 0-12 0-41 
ಕೊರಡೇಗೌಡ 

23. | ಬಂಡಿತಿಮ್ಮೇಗೌಡ ಬಿನ್‌ ಕೊರಡೇಗೌಡ | ಬೆಟ್ಟಯ್ಯ 207:5 208:2 207:4 ಚ ನ 0-03 0-11 

24. | ಚೌಡಯ್ಯ ಬಿನ್‌ ತಿಮ್ಮಯ್ಯ, ಚೌಡಯ್ಯ | ಚೌಡಯ್ಯ, ಚೌಡಯ್ಯ 207:4 ೆ 207:5 207:3 ಟ್ಟಿ 4 0-04 0-14 
ಬಿನ್‌ ಕೊರಡಯ್ಯ 

25. | ಮಾಸ್ತಮ್ಮ ಬಿನ್‌ ತಿಮ್ಮಯ್ಯ ಮಾಸ್ತಮ್ಮ 207:3 4 207:4 207:2 ೯ ತ್ತ 0-021 0-08 









































































































































೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೦೫ ಭಾಗ - ೬ 
1 ಭಿ 3 4 5 6 7 8 9 10 11 
26. | ಬೋರಮ್ಮ ಕೋಂ ಜವರೇಗೌಡ ಬೋರಮ್ಮ 207:2 ಖುಷ್ಕಿ 207:3 207:1 ಉಳಿಕೆ ಉಳಿಕೆ 0-021, 0-08 
27. | ಎ. ಎಂ. ಮುನಿಯಪ್ಪ ಬಿನ್‌ ಎ.ಎಂ. ಮುನಿಯಪ್ಪ 207:1 ಕ 207:2 205:8 ` ಈ 0-02 0-07 
ಹುಚ್ಚೇಗೌಡ 204:1 
28. |ತಿಮ್ಮಯ್ಯ ಬಿನ್‌ ತಮ್ಮಯ್ಯ ಬೆಟ್ಟಸ್ವಾಮಯ್ಮ 205:8 ನ 207:1 205:7 ತ 204:1 0-16 0-55 
29. |ಟಿ. ತಿಮ್ಮೇಗೌಡ ಬಿನ್‌ ತಮ್ಮೇಗೌಡ ಟಿ. ತಿಮ್ಮೇಗೌಡ 204:1 ಕೆ 207:1 203:2 205:8 204:1 0-12 0-44 
30. |ಜವರೇಗೌಡ ಬಿನ್‌ ಮಾಸ್ತಿಗೌಡ ಕೊಂಡೇಗೌಡ 205:7 4 205:8 202:1 205:5 203:2 0-26 0-91 
202:5,2 
31. | ಮಾಸ್ಟಿಗೌಡ ಬಿನ್‌ ಚನ್ನಗೌಡ ಮಾಸ್ತಿಗೌಡ 203:2 ತ 204:1 202:5 205:7 ಉಳಿಕೆ 0-09 0-33 
32. |ಪೂಜಾರಿ ಈರಯ್ಯ ಬಿನ್‌ ಕುಂಟೇಗೌಡ [ಪೂಜಾರಿ ಈರಯ್ಯ 202:5 203:2 202:2 205:7 4 0-03, 0-14 
33. | ಪುಟ್ಟಯ್ಯ ಬಿನ್‌ ಸಣ್ಣವೀರಯ್ಯ ಕೆ. ಶ್ರೀನಿವಾಸಯ್ಯ 202:2 | 202:5 249 205:7 ಸ 0-07 0-27 
202:1 
34. | ನಂಜುಂಡಯ್ಯ ಬಿನ್‌ ಹುಚ್ಚೇಗೌಡ ನಂಜುಂಡಯ್ಯ, ಗೌಡಯ್ಯ 202:1 i 205:7 241 ಉಳಿಕೆ 246,249 0-08 0-30 
ಗೌಡಯ್ಯ ಬಿನ್‌ ವೀರೇಗೌಡ 
35. ಎಲ್ಲಯ್ಯ. ಬಿನ್‌ ಕದರಯ್ಯ, ಎಲ್ಲಯ್ಯ ವಿ. ಸಿ. ಗೌಡಯ್ಯ, ರಾಮಯ್ಯ 246 ಳ 249 247 202:1 ಉಳಿಕೆ 0-03 0-11 
ವಿ. ಸಿ. ಗೌಡಯ್ಯ ಬಿನ್‌ "ಚಿಕ್ಕ, 
ರಾಮಯ್ಯ ಬಿನ್‌ ಚಿಕ್ಕಣ್ಣ 
36. . ವಿ.ಸಿ. ಗೌಡಯ್ಯ ಬಿನ್‌ ಚಿಕ್ಕಣ್ಣ ಸಿ. ಗೌಡಯ್ಯ ರಾಮಯ್ಯ 247 " 246 248 241 ಬ 0-04 0-14 
ರಾಮಯ್ಯ ಬಿನ್‌ ಚಿಕ್ಕಣ್ಣ 
37. [ಗೌಡಯ್ಯ ಬಿನ್‌ ವೀರಣ್ಣ ಗೌಡಯ್ಯ 241 ಸ 202:1 188 ಉಳಿಕೆ 246,247, 0-09 0-44 
248 
38. |ರಾಮಣ್ಣ, ಎ. ಸಿ. ಗಂಗಪ್ಪ ಬಿನ್‌ - 248 ಸ 247 188 188 ಉಳಿಕೆ 0-03 0-11 
ಚಿಕ್ಕವೀರಪ್ಪ 
39. | ಚೌಡಯ್ಯ ಬಿನ್‌ ತಿಮ್ಮಯ್ಯನ ಚೌಡಯ್ಯ, ಚೌಡಯ್ಯ 190 4 188 ಎಸ್‌ಪುರ ಉಳಿಕೆ 189:1 0-14 0-70 
ಕೊಂಡಯ್ಯ ಚೌಡಯ್ಯ ಬಿನ್‌ ಕೆರೆ 
ಕೊಂಡಯ್ಯ 
40. | ಚೌಡಯ್ಯ ಬಿನ್‌ ಕೊಂಡಯ್ಯ ಚೌಡಯ್ಯ 189:1 jp 188 | 190 189:1 0-09 0-44 
ಒಟ್ಟು ವಿಸ್ತೀರ್ಣ ಮತ್ತು ಆಕಾರ 8-31 12-93 
2. ಗ್ರಾಮ: ದೊಳ್ಳೇನಹಳ್ಳಿ 
41. | ಎಂ. ಸಿದ್ದಗಂಗಯ್ಯ ಬಿನ್‌ ಮುನಿಯಪ್ಪ | ಎಂ. ಸಿದ್ದಗಂಗಯ್ಯ 4 ಖುಷ್ಕಿ 6 ಉಳಿಕೆ ಉಳಿಕೆ 2 0-04 0-14 
ಒಟ್ಟು ವಿಸ್ತೀರ್ಣ, ಆಕಾರ 0-04 0-14 
3. ಗ್ರಾಮ: ಹನುಮಂತಪುರ 
42. (ಕೃಷ್ಣಮೂರ್ತಿ ಬಿನ್‌ ದೊಡ್ಡಯ್ಯ ಗಂಗಮ್ಮ ಕೃಷ್ಣಮೂರ್ತಿ, ಜಯಮೃ 37 ಖುಷ್ಕಿ ಉಳಿಕೆ ಉಳಿಕೆ 21:2ಎ 16 0-04 0-14 
ಜಯಮ್ಮ ಕೋಂ ದೊಡ್ಡನಂಜಪ್ಪ ಚನ್ನರಾಯಪ್ಪ. ತಮ್ಮೇಗೌಡ, ಗೌರಮ್ಮ 
ಚನ್ನರಾಯಪ್ಪ ಬಿನ್‌ ದೊಡ್ಡಯ್ಯ' ದೊಡ್ಡಯ್ಯ 
ತಮ್ಮೇಗೌಡ ! ಬಿನ್‌ ದೊಡ್ಡಯ್ಯ, 
ದೊಡ್ಡಯ್ಯ ಬಿನ್‌ ತಿಮ್ಮರಾಯ, 
ಗಂಗಮ್ಮ ಕೋಂ ಲೇ. ತಿಮ್ಮರಾಯಪ್ಪ 
ಗೌರಮ್ಮ ಕೋಂ ವೆಂಕಟೇಶಯ್ಯ 
ಒಟ್ಟು ವಿಸ್ತೀರ್ಣ, ಆಕಾರ 0-04 0-14 


















































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೦೫ ೯೩ 
ಘೋಷ್ಟಾರೆ 
ಕ್ರ.ಸಂ. ಗ್ರಾಮ ಖುಷ್ಮಿ 
ಟಿ ಅಂಕಳಕೊಪ್ಪ 8-31 
ಬ್ರಿ ದೊಳ್ಳೇನಹಳ್ಳಿ 0-04 
3. ಹನುಮಂತಪುರ 0-04 
ಒಟ್ಟು 8-39 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.45 ಹೆಚ್‌. ರೋಡ್ರಿಗ್ಸ್‌ 


ಭೂಸ್ವಾಧೀನ ಕಾಯಿದೆ 6ರನ್ವಯ ಘೋಷಣೆ ಕ್ರಮಾಂಕ: ಕಂಇ 47 ಭೂಸ್ವಾತು 2004 ದಿನಾಂಕ: 6ನೇ ಡಿಸೆಂಬರ್‌ 2004 


ಕಂದಾಯ ಸಚಿವಾಲಯ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ). 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕರ ಉದ್ದೇಶಕ್ಕೆ ಅಂದರೆ ನಾಗೇಗೌಡನಪಾಳ್ಯದ ಕೆರೆ ನಿರ್ಮಾಣದ ಉದ್ದೇಶಕ್ಕೆ ಬೇಕಾಗಬಹುದೆಂದು ತುಮಕೂರು ಜಿಲ್ಲೆ ಜಿಲ್ಲಾಧಿಕಾರಿಗಳವರ 
ಪತ್ರದ ಸಂಖ್ಯೆ ಎಲ್‌ಎಕ್ಕೂ ಎಸ್‌ಆರ್‌ 21:03-04 ದಿನಾಂಕ: 3.10.04ರ ಕ್ರಮಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಕರ್ನಾಟಕ ಸರ್ಕಾರದವರು ಕರ್ನಾಟಕ ಕಾಯ್ದೆ 33 1991 ರನ್ವಯ ತಿದ್ದುಪಡಿಯಾದ 1894ನೇ 
ಸಾಲಿನ ಭೂ ಸ್ವಾಧೀನ ನಿಯಮ 1894ನೇ ಸಾಲಿನ ಕೇಂದ್ರ ಅಧಿನಿಯಮ (1)ರ 5ಎ ಪ್ರಕರಣದ ಉಪ ಪ್ರಕರಣ () ಮತ್ತು 6 (1)ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯು ಪರಿಶೀಲಿಸಿದ ನಂತರ ಸದರಿ ಜಮೀನುಗಳನ್ನು ಮೇಲೆ 
ಹೇಳಿದ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. 

ಸದರಿ ಭೂ ಸ್ವಾಧೀನ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂಸ್ವಾಧೀನ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಉಪ ವಿಭಾಗಾಧಿಕಾರಿಗಳು ತಿಪಟೂರು ಇವರನ್ನು ಸದರಿ ಜಮೀನಿನ ಸಂಬಂಧದಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು 
ಜಿಲ್ಲಾಧಿಕಾರಿಗಳವರ ಪ್ರಕಾಶನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ ಮತ್ತು ಜಮೀನಿನ ಅಧಿಕೃತ ಸ್ವಾಧೀನ ಆದೇಶಗಳನ್ನು ನಡೆಯುವಂತೆ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ 

















ನಿರ್ದೇಶಿಸಲಾಗಿದೆ. 
ಅನುಸೂಚಿ 

ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ ಗ್ರಾಮ: ಅಜ್ಜನಹಳ್ಳಿ 

ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ ತರಹೆ ಚಿಕ್ಕುಬಂದಿ ಬೇಕಾದ 

ಸಂ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ ಆಕಾರ 

ವಿಸ್ತೀರ್ಣ 
1 2 3 4 5 6 7 8 9 10 11 
1. (ಮುನಿಯಪ್ಪ ಬಿನ್‌ ನಾಗಯ್ಯ ಪುಟ್ಟಯ್ಯ | ಮುನಿಯಪ್ಪ ಪುಟ್ಟಯ್ಯ 22 ಖುಷ್ಕಿ ಸ.ನಂ.33, ಸ.ನಂ.22 ಸ.ನಂ.22 ಸ.ನಂ.132 1-20 ದರಖಾಸಿನಲ್ಲಿ 
ಬಿನ್‌ ನಾಗಯ್ಯ 36 133 ಉಳಿಕೆ ಮಂಜೂರಿ ದುಸ್ತಾಗಿಲ್ಲ 
2. |ನಾಗಯ್ಯ ಬಿನ್‌ ಪುಟ್ಟೇಗೌಡ ಹಟ್ಟಿಗೌಡ | ನಾಗಯ್ಯ ಹಟ್ಟಿಗೌಡ ನಿಂಗಯ್ಯ 33 ಖುಷ್ಕಿ ಸ.ನಂ.34 ಸನಂ.22 ಸ.ನಂ.33 ಸ.ನಂ.36 3-14 6-15 
ಉಳಿಕೆ 


ಸಣ್ಣೇಗೌಡ ದೊಡ್ಡನರಸಯ್ಯ ಉ: 
ದೊಡ್ಡ ದೋಮಣ್ಣ ಬಿನ್‌ 








ಬಿನ್‌ ಪುಟ್ಟೇಗೌಡ ನಿಂಗಯ್ಯ ಬಿನ್‌ 


ಸಣ್ಣಸಿಂಗ್ರಗೌಡ ಚಿಕ್ಕನರಸಯ್ಯ ಉ: 
ಚಿಕ್ಕದೋಮಣ್ಣ ಬಿನ್‌ ಸಣ್ಣಸಿಂಗ್ರಗೌಡ 
ಎನ್‌ ಪುಟ್ಟಯ್ಯ ಬಿನ್‌ ನರಸೇಗೌಡ 


ದೊಡ್ಡನರಸಯ್ಯ ಉ: 
ದೊಡ್ಡದೋಮಣ್ಣ 
ಚಿಕ್ಕನರಸಯ್ಯ ಉ: 
ಚಿಕ್ಕಡೋಮಣ್ಣ ಎನ್‌ ಪುಟ್ಟಯ್ಯ 
































































































































೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೦೫ ಭಾಗ - ೬ 
1 2 3 4 6 7 8 9 10 11 
3. |ಕರಿಯಪ್ಪ ಬಿನ್‌ ಚಿಕ್ಕಣ್ಣ ಲಕ್ಷಮ್ಮ ಕರಿಯಪ್ಪ ಲಕ್ಷ ಮ್ಮ 34:1 ಸ.ನಂ.34:1 | ಸ.ನಂ.34:1 | ಸ.ನಂ.34:1 | ಸ.ನಂ.34:1 0-10 0-32 
ಕೋಂ ಪುಟ್ಟಯ್ಯ ಉಳಿಕೆ ಉಳಿಕೆ ಉಳಿಕೆ 34:2ರ 
ಜಮೀನು 
4. ಸಿದ್ದಯ್ಯ ಬಿನ್‌ ಸಿದ್ದಯ್ಯ ಸಿ ನಯ್ಯ 34:2 ಸ.ನಂ. 34:2 | ಸ.ನಂ.34:2 ಸ.ನಂ.34:1 ಸ.ನಂ.34:5 0-08 0-25 
ಉಳಿಕೆ ಉಳಿಕೆ 
5. ತಿಮ್ಮಯ್ಯ ಬಿನ್‌ ದಾಸಪ್ಪ ತಿಮ್ಮಯ್ಯ 34:3 ಸ.ನಂ. 34:3 ಸ.ನಂ.33 ಸ.ನಂ.34:5 ಸ.ನಂ.34: 0-22 0-75 
ಉಳಿಕೆ 4ಬಿ 
6. | ಹನುಮಂತಯ್ಯ ಬಿನ್‌ ಗೌಡಪ್ಪ ಹನುಮಂತಯ್ಯ 34:4ಬಿ ಸ.ನಂ.34: ಸ.ನಂ. 33 ಸ.ನಂ.34:3 | ಸ.ನಂ.34: 0-02 0-06 
4ಬಿ ಉಳಿಕೆ 4ಬಿ ಉಳಿಕೆ 
7. | ಪುಟ್ಟಯ್ಯ ಬಿನ್‌ ಅಂಜಿನಪ್ಪ ಪುಟ್ಟಯ್ಯ 34:5 ಸ.ನಂ. 345 | ಸ.ನಂ.33 | ಸ.ನಂ.34:2 | ಸ.ನಂ.34:3 0-10 0-72 
ಉಳಿಕೆ 
8.  |ಪ:ನಾಗೇಗೌಡ ಬಿನ್‌ ಪುಟ್ಟೇಗೌಡ ಪ:ನಾಗೇಗೌಡ 36 ಸ.ನಂ. 36 | ಸ.ನಂ.22,36 ಸ.ನಂ.33 ಸ.ನಂ.131 4-36 8-73 
ಉಳಿಕೆ 132 
9. |ಪ: ನಾಗೇಗೌಡ ಪ: ನಾಗೇಗೌಡ 130 ಸ.ನಂ.130 ಸ.ನಂ.132 ಸ.ನಂ.131 ಗಡಿ 3-16 5-79 
10. |ಪ: ನಾಗೇಗೌಡ ಬಿನ್‌ ಪುಟ್ಟೇಗೌಡ ಪ: ನಾಗೇಗೌಡ ನಾಗೇಗೌಡ 131 ಸ.ನಂ.131 ಸ.ನಂ.132 ಸ.ನಂ.36 ಸ.ನಂ.130 3-03 6-71 
ನಾಗೇಗೌಡ ಬಿನ್‌ ಸಣ್ಣಪುಟ್ಟೇಗೌಡ 
11. |ಲಕ್ಷಮ್ಮಕೋಂ ಕೆಂಪಯ್ಯ ಲಕ್ಷಮ್ಮ ನರಸಿಂಹಮೂರ್ತಿ 132 ಸ.ನಂ.132 ಸ.ನಂ.37 ಸ.ನಂ.22 - 2-30 4-20 
ನರಸಿಂಹಯ್ಯ ಬಿನ್‌ ಪ: ನಾಗಯ್ಯ ರಾಮಕೃಷ್ಣ ಮಂಜುನಾಥ್‌ 36.130 131 
ರಾಮಕೃಷ್ಣಯ್ಯ ಬಿನ್‌ ನಾಗೇಗೌಡ ಎನ್‌. ಕುಮಾರ್‌ 
ಮಂಜುನಾಥ್‌ ಬಿನ್‌ ನಾಗೇಗೌಡ ಎನ್‌ 
ಕುಮಾರ್‌ ಬಿನ್‌ ನಾಗೇಗೌಡ 
12. |ನಾಗಯ್ಯ ಬಿನ್‌ ಪ: ನಾಗಯ್ಯ ಪುಟ್ಟಯ್ಯ | ನಾಗಯ್ಯ ಪುಟ್ಟಯ್ಯ 133 ಸ.ನಂ.22 ಸ.ನಂ.132 ಸ.ನಂ.22 ಸ.ನಂ.37 0-31 1-10 
ಬಿನ್‌ ಪ: ನಾಗಯ್ಯ ಉಳಿಕೆ 133 ಉಳಿಕೆ 
13. |ಸರ್ಕಾರಿ ಸರ್ಕಾರಿ - ದ - ದ - | ದ 
ಜುಮ್ಲಾ 21-02 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.47 ಹೆಚ್‌. ರೋಡ್ರಿಗ್ಸ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ಟಾ). 








ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೦೫ ೯೫ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ ತುಮಕೂರು 
ಭೂ ಆರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4'1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂಎಸ್‌ಆರ್‌:96/04-05 ದಿನಾಂಕ: 29ನೇ ಜನವರಿ 2005 

ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪ ಪಡಿಸಿದ ಭೂಮಿಗಳು ನ್ಹಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ "ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ 
ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991 ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ" (1)ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ "ಎಲ್ಲರಿಗೂ ಆ ಬಗ್ಗೆ ಈ 
ಮೂಲಕ ನೋಟೀಸ್‌ಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ರವರು ಅಧಿನಿಯಮದ 4()ನೇ ಪ್ರಕರಣದ ಮೂಲಕ ಪ್ರದತ್ತವಾದ "ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ "ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (4ನೇ ಉಪ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂಇ 13 ಎಕ್ಕೂಡಬ್ಲ್ಯೂ 2004 ದಿನಾಂಕ: 17.6.2004 ರಂತೆ ಅನುಮತಿ ನೀಡಿರುತ್ತದೆ. ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ 
ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದಲ್ಲ ಎಂಬುದಾಗಿ ನಿರ್ದೆಶಿಸಿರುತ್ತದೆ. 

ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ” ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ ಅಡಮಾನ ವಿನಿಮಯದ ಮೂಲಕ 
ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ. ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ 
ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಟೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 





























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲೂಕು: ಗುಬ್ಬಿ ಹೋಬಳಿ: ನಿಟ್ಟೂರು ಗ್ರಾಮ: ಬಾಗೂರು 
ಕ್ರ. ಖಾತೆದಾರರ ಹೆನರು ಅನುಭವದಾರರ ಸ.ನಂ. | ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. | ಮಹಮದ್‌ ಖಾಸಿಂ ಸಾಬ್‌ ಮಹಮದ್‌ ಖಾಸಿಂಸಾಬ್‌ ಎಲ್‌. ಶಿವಣ್ಣ 30:1 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 30:2 0-26 0-65 
ಎಲ್‌. ಶಿವಣ್ಣ ಬಿನ್‌ ಲಕ್ಕಣ್ಣ, ಬಿ.ಎಸ್‌. ರುದ್ರಯ್ಯ ಬಿ.ಎಸ್‌. ರುದ್ರಯ್ಯ ದೊಡ್ಡನಂಜಪ್ಪ 
ಬಿನ್‌ ಸಿದ್ದಲಿಂಗಯ್ಯ, ದೊಡ್ಡನಂಜಪ್ಪ ಬಿನ್‌ 
ರಾಮಯ್ಯ 
2. |ಗುರುಸಿದ್ದಮ್ಮ ಕೋಂ ಬಸವಲಿಂಗಪ್ಪ ಗುರುಸಿದ್ದಮ್ಮ 30:2 ಡೆ ಸ 30:1 30:3 0-08 0-20 
3. | ಮಹಮದ್‌ಖಾಸಿಂಸಾಬ್‌, ಕಾಂತರಾಜು ಬಿನ್‌ ಮಹಮದ್‌ ಖಾಸಿಂಸಾಬ್‌ ಬಿ. ಸಿ.ಸದಾಶಿವಪ್ಪ 30:3 ಮು 6 ಚ 30:2 27:2 0-30 0-75 
ರಾಮಯ್ಯ, ಶಿವಕುಮಾರ್‌ ಬಿನ್‌ ಹೆಚ್‌. ಜಿ. ಕಾಂತರಾಜು ತ್ಯಾಗರಾಜು ಶಿವಕುಮಾರ್‌ 
ರಾಮಯ್ಯ, ತ್ಯಾಗರಾಜು ಬಿನ್‌ ಹೆಚ್‌. ಜಿ. ರಾಮಯ್ಯ | ಬಿ.ಎಸ್‌. ಮಲ್ಲಿಕಾರ್ಜುನಸ್ವಾಮಿ ರಾಜ್‌ಕುಮಾರ್‌ 
ಬಿ. ಸಿ. ಸದಾಶಿವಪ್ಪ ಬಿನ್‌ ಸಿದ್ದಪ್ಪ ಬಿ.ಎಸ್‌. 
ಮಲ್ಲಿಕಾರ್ಜುನಸ್ವಾಮಿ ಬಿನ್‌ ಸದಾಶಿವಪ್ಪ, 
ರಾಜ್‌ಕುಮಾರ್‌ ಬಿನ್‌ ಬಿ. ಎಸ್‌. ಸದಾಶಿವಪ್ಪ 
4. _ [ ಚಂದ್ರಪ್ಪ ಬಿನ್‌ ಚಿನ್ನಬಸವಯ್ಯ ಚಂದ್ರಪ್ಪ 272 ಸ 30:3 ಐ ಉಳಿಕೆ | ಉಳಿಕೆ 0-051, 0-14 
5. ಚಿಕ್ಕರಂಗಯ್ಯ ಬಿನ್‌ ಪುಟ್ಟಯ್ಯ ಚಿಕ್ಕರಂಗಯ್ಯ 28:3 ಬ ಉಳಿಕೆ ತ 27:2 28:4 0-15 0-34 
6. ಚಿಕ್ಕರಂಗಯ್ಯ ಬಿನ್‌ ರಂಗಯ್ಯ ಗುರುಸಿದ್ದಯ್ಯ ಬಿನ್‌ ಚಿಕ್ಕರಂಗಯ್ಯ ಹುಚ್ಚರಂಗಯ್ಯ ಭಗವಂತಯ್ಯ 28:4 kj | ಸ 28:3 28:7 0-12 0-27 
ರಂಗಯ್ಯ ರೇವಣ್ಣ ಬಿನ್‌ ತಿಮ್ಮಯ್ಯ ಹುಚ್ಚರಂಗಯ್ಯ ರಂಗಸ್ವಾಮಿ ರೇವಣ್ಣ ಮಲ್ಲಣ್ಣ ಶಿವಣ್ಣ 
ಬಿನ್‌ ಕೋಡಯ್ಯ' ಭಗವಂತಯ್ಯ ಬಿನ್‌ ಕೋಡಯ್ಯ ದೊಡ್ಡರಂಗಯ್ಯ ಷಡಾಕ್ಟರಯ್ಯ ಗುರುಸಿದ್ದಯ್ಯ 
ರಂಗಸ್ವಾಮಿ ಬಿನ್‌ ತಿಮ್ಮಯ್ಯ ಷಡಾಕ್ಟರಯ್ಯ ಬಿನ್‌ 
ತಿಮ್ಮಯ್ಯ ಮಲ್ಲಣ್ಣ ಬಿನ್‌ ಚಿಕ್ಕಣ್ಣ ಶಿವಣ್ಣ ಜಿನ್‌ ಚಿಕ್ಕಣ್ಣ 
ದೊಡ್ಡರಂಗಯ್ಯ. ಜಿನ್‌ ಕೋಡಯ್ಯೆ 


















































































































































೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೦೫ ಭಾಗ - ೬ 
1 2 3 4 5 6 7 8 9 10 11 
7 ಸಿ. ಸಿದ್ದಲಿಂಗಪ್ಪ ಬಿನ್‌ ಚನ್ನಬಸಪ್ಪ ಬಿ.ಸಿ. ಸಿದ್ದಲಿಂಗಪ್ಪ 28:7 | ಖುಷ್ಕಿ ಉಳಿಕೆ ಉಳಿಕೆ 28:4 28:8 0-041, 0-10 
8. ಸಿ. ಸಿದ್ದಲಿಂಗಪ್ಪ ಬಿನ್‌ ಚನ್ನಬಸವಯ್ಯ ಬಿ.ಸಿ - ಸಿದ್ದಲಿಂಗಪ್ಪ 28:8 kk 5 28:7 28:9 0-04 0-09 
9. |ಬಿ. ಸಿ. ಸಿದ್ದಲಿಂಗಪ್ಪ ಬಿನ್‌ ಚಿನ್ನಬಸವಯ್ಯ . ಸಿ. ಸಿದ್ದಲಿಂಗಪ್ಪ 28:9 | ಕ ತ 28:8 28:12 0-04 0-09 
10. [ವೆಂಕಟಗಿರಿಯಪ್ಪ ಬಿನ್‌ ವೆಂಕಟರಮಣಪ್ಪ ವ 28:12 ೯ ತ 28:9 10:1ಬಿ 0-13 0-29 
11. [ವೆಂಕಟಗಿರಿಯಪ್ಪ ಬಿನ್‌ ವೆಂಕಟರಮಣಪ್ಪ ವೆಂಕಟಗಿರಿಯಪ್ಪ 10:1ಬಿ ೯ ೯ | 28:12 10:1ಎ 0-04], 0-10 
12. |ನಾಗಮ್ಮ ಕೋಂ ಸಿದ್ದಯ್ಯ ನಾಗಮ್ಮ 10:1ಎ 4 ಸ ಸ 10:1ಬಿ 10:2 0-05 0-11 
13. [ನಾಗಮ್ಮ ಕೋಂ ಸಿದ್ದಪ್ಪ ಬಿ. ವೀರಣ್ಣ ಬಿನ್‌ ಬಿ. ವೀರಣ್ಣ ರಂಗಯ್ಯ ನಾಗಮ್ಮ TOA ES fs pe 10:1. | 10:3 0-161, 0-37 
ಉಂತೂರಯ್ಯ ರಂಗಯ್ಯ ಬಿನ್‌ ಹುಚ್ಚಿಪ್ಪ ನಾಗಮ್ಮ 
ಕೋಂ ಸಿದ್ದಪ್ಪ 
14. | ನರಸಿಂಹಯ್ಯ ಬಿನ್‌ ಆಂತರ್ಯ ನರಸಿಂಹಯ್ಯ 10:3 € ಟು ತ 10:2 11 0-06 0-16 
15. |ಶಿವಲಿಂಗಯ್ಯ ಬಿನ್‌ ಬಸಪ್ಪ ಶಿವನಂಜಪ್ಪ ಬಿನ್‌ ಲಕ್ಕಪ್ಪ ಶಿವಲಿಂಗಯ್ಯ ಶಿವನಂಜಪ್ಪ 116 5 ಮತ್ತಿ 115 ಉಳಿಕೆ ಉಳಿಕೆ 0-13 0-42 
ತಿಮ್ಮಯ್ಯ ಲಕ್ಕಪ್ಪ ಬಿನ್‌ ಚಕ್ಕಹುಚ್ಚಪ್ಪ ಚಿಕ್ಕಣ್ಣ ಬಿನ್‌ ಘಟ್ಟ 
ಕೃಷ್ಣಯ್ಯ" ಗಡಿ 
16. ರಂಗಯ್ಯ ಬಿನ್‌ ತಿಮ್ಮಯ್ಯ ಸಿದ್ದಪ್ಪ ಬಿನ್‌ ತಿಮ್ಮಯ್ಯ | ಲಿಂಗಪ್ಪ ರಂಗಯ್ಯ ಸಿದ್ದಪ್ಪ 115 A 116 114 ¥ ಜು 0-15 0-53 
ಲಿಂಗಪ್ಪ "ಏನ್‌ ಗವಿಯಪ್ಪ" 
17. ಚನ್ನಬಸವಯ್ಯ ಬಿನ್‌ ಬಸಪ್ಪ ಬಸವರಾಜು ಬಿನ್‌ ಚೆನ್ನಬಸವಯ್ಯ ಬಿ. ಗಂಗಾಧರಯ್ಯ 114 pb 115 48:5 4 “ 0-151 0-54 
ಚೆನ್ನಬಸವಯ್ಯ ಮಂಜುನಾಥ ಬಿನ್‌ ಚೆನ್ನಬಸವಯ್ಯ 
ಶಿವಕುಮಾರಸ್ವಾಮಿ ಬಿನ್‌ ಬಿ. ಗಂಗಾಧರಯ್ಯ 
ಗಂಗಾಧರಯ್ಯ ಬಿನ್‌ ಬಸಪ್ಪ 
18. | ಸಿದ್ದಲಿಂಗಪ್ಪ ಜನ್‌ ಗುರುಸಿದ್ದಪ್ಪ ಗಂಗಾಣಮ್ಮ ಕೋಂ  |ಗಂಗಾಣಮ್ಮ ಚಿಕ್ಕರಂಗಯ್ಯ ಬಸವರಾಜಯ್ಯ 48:5 ಉಳಿಕೆ ಉಳಿಕೆ ಕ 47 0-32 0-72 
ಶಂಭಯ್ಯ "ಚಿಕ್ಕರಂಗಯ್ಯ ಬಿನ್‌” ತಿಮ್ಮೇಗೌಡ ಶಿವರುದ್ರಯ್ಯ 
ಬಸವರಾಜಯ್ಯ ಬಿನ್‌ ನಂಜುಂಡಯ್ಯ ಶಿವರುದ್ರಯ್ಯ 
ಬಿನ್‌ ನಂಜುಂಡಯ್ಯ 
19. |ಎಸ್‌. ಬಸವರಾಜು ಬಿನ್‌ ಶಿವಣ್ಣ ಎನ್‌. ಟಿ. ಎಸ್‌. ಬಸವರಾಜು ಎನ್‌. ಟಿ. ನಂಜುಂಡಸ್ವಾಮಿ, 48:4 $$ 48:5 48:3 1 1 0-033 0-08 
ನಂಜುಂಡಸ್ವಾಮಿ ಬಿನ್‌ ಎನ್‌. ಬಿ. ತಿಮ್ಮಯ್ಯ 
20. [ಬಸವರಾಜು ಬಿನ್‌ ಶಿವಣ್ಣ ಬಸವರಾಜು 48:3 ಐ 48:4 48:2 4 ಸ 0-031 0-08 
21. |ಎನ್‌. ಟಿ. ನಂಜುಂಡಸ್ವಾಮಿ ಬಿನ್‌ ಎನ್‌. ಬಿ. ಎನ್‌. ಟಿ. ನಂಜುಂಡಸ್ವಾಮಿ 48:2 1 48:3 48:1 6 44 0-03 0-07 
ತಿಮ್ಮಯ್ಯ 
22. ಸಿದ್ದರಾಮಯ್ಯ ಬಿನ್‌ ಹುಚ್ಚಪ್ಪ ಬಸಪ್ಪ ಬಿನ್‌ ಬಸಪ್ಪ ಬಿನ್‌ ಕಾಳೇಗೌಡ ಸಿದ್ದರಾಮಯ್ಯ 48:1 ಕ 48:2 49:1 ಸ್ತ ಕ 0-081, 0-19 
ಕಾಳೇಗೌಡ ಮಹದೇವಯ್ಯ ಬಿನ್‌ ಕಾಳೇಗೌಡ ಮಹದೇವಯ್ಯ ಎನ್‌. ಟಿ. ನಂಜುಂಡಸ್ವಾಮಿ 
ಎನ್‌. ಟಿ. ನಂಜುಂಡಸ್ವಾಮಿ ಬಿನ್‌ 
ಎನ್‌. ಬಿ. ತಿಮ್ಮಯ್ಯ 
23. |ರಂಗಸ್ತಾಮಿ ಬಿನ್‌ ಕಂಪಯ್ಯ ತಿರುಮಲಯ್ಯ ಬಿನ್‌ ರಂಗಸ್ವಾಮಿ ತಿರುಮಲ್ಲಯ್ಯ ತಿಮ್ಮಯ್ಯ 49:1 ಛಿ 48:1 51 "ಕ ಆ 0-187, 0-46 
ಕೆಂಪಯ್ಯ ತಿಮ್ಮಯ್ಯ ಬಿನ್‌ ಕೆಂಪಯ್ಯ 
24 ಎಸ್‌.ಟಿ. ಗೋಪಾಲಶೆಟ್ಟಿ ಬಿನ್‌ ತಿರುಪಾಕಟ್ಟ, ಎಸ್‌.ಟಿ. ಗೋಪಾಲಶೆಟ್ಟಿ, ಮೋಹನ್‌ಕುಮಾರ್‌ | 50:2 | 50:1ಎ 49:1 49:1 ಉಳಿಕೆ 0-01 0-02 
ಮೋಹನ್‌ಕುಮಾರ್‌ ಬಿನ್‌ ಎನ್‌. ಟಿ. ಸಿದ್ದಲಿಂಗಯ್ಯ 
25. | ಎನ್‌. ಜಿ. ಗಿರೀಶ್‌ ಬಿನ್‌ ಎನ್‌. ಗೋವಿಂದಯ್ಯ ಎನ್‌.ಜಿ. ಗಿರೀಶ್‌ 51:2 49:1 52 ಉಳಿಕೆ ಉಳಿಕೆ 0-10 0-25 
26. |ಎನ್‌. ಗೋವಿಂದಯ್ಯ ಬಿನ್‌ ನರಸಪ್ಪ ಗೋವಿಂದಯ್ಯ 51:3 ¥ 49:1 | 513ಉ 51:2 ಸೆ 0-03 0-08 
ಒಟ್ಟು ವಿಸ್ತೀರ್ಣ: ಆಕಾರ 7-0, 7-10 
ಪಿ.ಆರ್‌.54 ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 





